ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೭, ೨೦೧೬ ( ಆಷಾಢ ೧೬ , ಶಕ ವರ್ಷ ೧೯೩೮ ) 
Bengaluru , Thursday, July 7, 2016 ( Ashadha 16 , Shaka Varsha 1938 ) 


ಸಂಪುಟ ೧೫೧ 
Volume 151 . 


ಸಂಚಿಕೆ ೨೭ 
Issue 27 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 
IN THE COURT OF THE ADDITIONAL CITY CIVIL JUDGE 

MA YOHALL (CCH - 21 ), BENGALURU 

P & Sc . No. 25042/ 2015 


Petitioner : 


Mrs . Santosh Jain 
w /o late Jayanth Kumar Jain , 
Aged about 47 years , 


2 . Mr.Shankesh J. Jain , 
S /o Late Jayanth Kumar Jain , 
Aged about 20 years, 


Both are R /at No.25 /1 , 
Hospital Road , 
Shivaji Nagar, 
Bengaluru -560 047 . 


Vs. 


Respondent/s 


Nil . 


PUBLIC NOTICE 


Notice is hereby given that, a petition has made to this Court under Section 372 of the Indian Succession Act 1925 , for grant 
of Succession Certificate . Be it known to all that no caveat has been entered and the said petition is posted for hearing on 22 /07 /2016 at 
11.00 A .M , before the Hon ble Court , Additional City Civil and Sessions Judge , Mayohall, Bengaluru (CCH -21). Any person /s claiming 
to have any interestmay participate in the proceedings before the grant of Succession Certificate . 

SCHEDULE 
BANK ACCOUNTS 


i) Current Account No.0 -512492-808 , in the name of " JAIN ENTERPRISES this is also linked with Santhosh Jain .J. Account 
NO .5912347801 in CITI BANK , M .G . Road Branch , Bengaluru and the State of Account as on 01/4 /2006 was 7. 3,40, 974 .72/- ( three lakh 
forty thousand nine hundred and seventy four Rupees and seventy two paisa). 


ii) Savings Account No.5 - 912355 -804 in the name of " JAI SINGH J. JA YANTH KUMAR JAIN " in CITI BANK , M .G .Road 
Branch , Bengaluru and the State of Account as on 01/ 1/2006 was 2.1,87 ,166 .69/- (One lakh Eighty seven thousand one hundred and 
sixty six rupees and sixty nine paisa ). 


( ೭೭೫ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೬ 


ಭಾಗ ೫ 


SHARES 
a ) FINOLEX PIPES LIMITED (old name) (FINOLEX INDUSTRIES present name). 

Holder s Name - Jayanth Kumar Jain . 
Regd Folio No ,J25 1 53 
Certificate No ,0073428 , dated 30/ 1/1990 , 
No.of shares held - 50 only (equity shares) Distinctive No (s) 09560763 to 09560812 , 


b ) 


FINOLEX PIPES LIMITED (old name) ( FINOLEX INDUSTRIES - present name), 
Holder s Name- Jayanth Kumar Jain , 
Regd Folio No , J25153 
Certificate No.00792340 , dated 14 / 1/ 1993 , 
No.of shares held - 100 only ( equity shares ) 
Distinctive No (s ) 103415816 to 103415915 


c ) 


FINOLEX PIPES LIMITED (old name) (FINOLEX INDUSTRIES - present name), 
Holder s Name- Jayanth Kumar Jain , 
Regd Folio No. J25153 
Certificate No. 00792341 , dated 14 / 1 / 1993 . 
No.ofshares held - 100 only ( equity shares ) 
Distinctive No (s) 103415916 to 103416915 


d ) 


FINOLEX PIPES LIMITED ( old name) (FINOLEX INDUSTRIES : present name), 
Holder s Name- Jayanth Kumar Jain . 
Regd Folio No . J25153 
Certificate No.00792342, dated 14 / 1/1993. 
No .of shares held - 100 only (equity shares ) 
Distinctive No (s) 103416016 to 103416115 


FINOLEX PIPES LIMITED (old name) (FINOLEX INDUSTRIES - present name). 
Holder s Name- Jayanth Kumar Jain . 
Regd Folio No .J25153 
Equity Certificate No .00124766 , dated 21/6 /1991. 
No.of shares held - 100 only (equity shares ) 
Distinctive No (s ) of shares 12207163 to 12207262 


FINOLEX PIPES LIMITED (old name) (FINOLEX INDUSTRIES - present name). 
Holder s Name- Jayanth Kumar Jain . 
Regd Folio No . J25153 
Certificate No . 002530 15 , dated 30 /9 / 1991 . 
No .of shares held - 100 only (equity shares ) 
Distinctive No (s ) 031877195 to 031877294 


g ) 


ASHOK LEYLAND LIMITED 
Holder s Name- Jayanth Kumar Jain . 
Regd Folio No . 012257 
Certificate No. S012257, dated 7 /7 /2004 . 
No .of shares held - 500 only (equity shares) 
Distinctive No (s) 0457265361 to 0457265860 
( initially purchased 50 shares now split to 500 shares plus 500 shares issued as bonus ) 


h ) 


LARSEN & TOUBRO LIMITED 
Holder s Name- J. Jayanth Kumar Jain . 
Regd Folio No . 196245 
Certificate No.00157647 , dated : 04/6 / 2004 . 
No.of shares held - 1 only ( equity share ) 
Distinctive No (s) 009302735 - 009302735 
(presently 06 shares plus 05 shares issued as bonus ) 


222 


ಭಾಗ ೫ 

FIDE #37O S , TODOJO, wo es 2 , 900l 
j) JINDAL SOUTH WEST HOLDINGS LIMITED . 

Holder s Name- Jayanth Kumar Jain . 
Regd Folio No . 00111169 
Certificate No.00003651, dated 21/3/2005 . 
No .of shares held - 25 only ( equity shares ) 
Distinctive No (s) 000210392 to 000210416 


k ) JINDAL VIJAYANAGAR STEEL LIMITED (Old name) J S W STEEL (present name) 

Holder s Name- Jayanth Kumar Jain . Regd Folio No. JSW0424212 
Certificate No .42430 1, dated 28 /2/2005 . 
No. of shares held - 8 only (equity shares ) 
Distinctive No (s) 2003662900 - 2003662907 


JINDAL VIJA YANAGAR STEEL LIMITED (Old name) J S W STEEL (present name) 
Holder s Name- Jayanth Kumar Jain . Regd Folio No .JVS0039305 
Certificate No .2216619 , dated 15 /4/ 1995 . 
No .of shares held - 100 only ( equity shares) 
Distinctive No (s) 0718885901 to 0718886000 


m ) JINDAL STAINLESS LIMITED . 

Holder s Name- Jayanth Kumar Jain . 
Regd Folio No .0034006 
Certificate No .042951 0 , dated 23/5 /2014 . 
No.of shares held - 55 only ( equity shares) 

Distinctive No (s) 0059746671 to 0059746725 
n ) JINDAL STEEL & POWER LIMITED . 

Holder s Name- Jayanth Kumar Jain . 
Regd Folio No . 34006 
Certificate No .202097 , dated 29 /1/2008 . 
No.of shares held - 70 only (equity shares ) 
Distinctive No (s) 17346726 to 17346795 . 
(along with 350 bonus shares in demat form (electronic form ) 


NALWA SONS INVESTMENTS LIMITED 
Holder s Name- Jayanth Kumar Jain . 
Regd Folio No.0034006 
Certificate No.0623963, dated 23/5 /2014 . 
No.of shares held - 3 only (equity shares ) 
Distinctive No (s) 0061073832 to 0061073834 . 


Given under my hand and seal of the court on this...10th ... day of June 2016 . 


PD -31 
SC - 5 


By Order of the Court 
ASSISTANT REGISTRAR CITY CIVIL COURT 

MAYO HALL UNIT BENGALURU . 


FORM - IV 

(See Rule 12 ) 
NOTICE Dated : 04 -07 - 2015 


It is hereby notified that the undersigned has changed his/her name from ASHWINI RAMCHANDRA PATIL TO ASHWINI 
SUNIL BAGEWADI 
PD - C /N 48 

ASHWINI RAMCHANDRA PATIL 
SC - 10 


R .N.I. No. KARBIL / 2001/47147 POSTAL REGN . No. RNP/KA/BGS/2202 /2014 - 16 
Licensed to post without prepayment WPP No . 297 


೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೬ 

ಭಾಗ ೫ 
ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ, ಕೆಜಿಎಫ್ 

ಪ್ರಕಟಣೆ 
ಸಂಖ್ಯೆ: ಸಿಬ್ಬಂದಿ -1/ ಬಿಎಲ್‌ /1 / 2016 - 17 , ದಿನಾಂಕ: 17 / 06 /2016, 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್‌ಟೇಬಲ್ ಬ್ಯಾಕ್ ಲಾಗ್ ಹುದ್ದೆಯ ನೇಮಕಾತಿಗಾಗಿ ಅರ್ಜಿ ಆಹ್ವಾನ 

ಸರ್ಕಾರಿ ಸುತ್ತೋಲೆ ಸಂಖ್ಯೆ : ಸಕಇ 35 ಎಸ್‌ಟಿಸಿ 2010 , ದಿನಾಂಕ: 26.02.2011ರನ್ವಯ; ಕೆ.ಜಿ.ಎಫ್, ಪೊಲೀಸ್‌ ಜಿಲ್ಲೆಯಲ್ಲಿ ಖಾಲಿ ಇರುವ 
ನಾಗರಿಕ ಪೊಲೀಸ್ ಪೇದೆಯ ಒಂದು ಹುದ್ದೆ ಮತ್ತು ಸಶಸ್ತ್ರ ಪೊಲೀಸ್ ಪೇದೆಯ ಎರಡು ಹುದ್ದೆಗಳನ್ನು ಬ್ಯಾಕ್‌ಲಾಗ್ ಅಡಿಯಲ್ಲಿ ನೇರ ನೇಮಕಾತಿ ಹಾಗೂ 
ನೇರ ಸಂದರ್ಶನದ ಮೂಲಕ ತುಂಬುವ ಸಂಬಂಧ ಖಾಲಿ ಇರುವ 01 ಸಿಪಿಸಿ & 02 ಎಪಿಸಿ ಹುದ್ದೆಗಳಿಗೆ ಅರ್ಹ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ನೇರವಾಗಿ ಅರ್ಜಿಯನ್ನು ಸಲ್ಲಿಸುವುದು. 
ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಹಾಗೂ ದಿನಾಂಕ : 

ಅರ್ಜಿಯಲ್ಲಿ ಅಭ್ಯರ್ಥಿಯ ಹೆಸರು, ತಂದೆ ಹೆಸರು, ಜನ್ಮ ದಿನಾಂಕ , ವಿದ್ಯಾರ್ಹತೆ, ವಿಳಾಸ, ಜಾತಿ, ಇತ್ಯಾದಿ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸಿ, 
ಭರ್ತಿ ಮಾಡಿದ ಹಾಗೂ ಪೂರ್ಣ ಮಾಹಿತಿಯುಳ್ಳ ಅರ್ಜಿಯನ್ನು ನೇರವಾಗಿ ಅಧ್ಯಕ್ಷರು ಹಾಗೂ ಪೊಲೀಸ್ ಅಧೀಕ್ಷಕರು, ಬ್ಯಾಕ್‌ಲಾಗ್ ಹುದ್ದೆಗಳ ಪೊಲೀಸ್ 
ನೇಮಕಾತಿ ಸಮಿತಿ, ಜಿಲ್ಲಾ ಪೊಲೀಸ್ ಕಛೇರಿ, ಕೆಜಿಎಫ್ - 563 117 ಇವರಲ್ಲಿ ದಿನಾಂಕ: 12.07.2016 , ಸಂಜೆ 6.00 ಗಂಟೆಯೊಳಗೆ ಸಲ್ಲಿಸುವುದು. ನಂತರ 
ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ವಯೋಮಿತಿ: 

- ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 12 .07. 2016 ಕ್ಕೆ ಸಿಪಿಸಿ ಅಭ್ಯರ್ಥಿಗೆ ಕನಿಷ್ಟ 19 ವರ್ಷ, ಎಪಿಸಿ ಅಭ್ಯರ್ಥಿಗೆ ಕನಿಷ್ಟ 
18 ವರ್ಷ ವಯಸ್ಸಾಗಿರಬೇಕು ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ದು , ಗರಿಷ್ಟ 40 ವರ್ಷಗಳ ವಯೋಮಿತಿಯಲ್ಲಿರಬೇಕು. 
ವೇತನ ಶ್ರೇಣಿ: 11,600 - 21000 ಗಳಾಗಿರುತ್ತದೆ. 
ದೈಹಿಕ ಅರ್ಹತೆ : 

ಅಭ್ಯರ್ಥಿಯು ಕನಿಷ್ಠ 168 ಸೆಂ . ಮೀ . ಎತ್ತರ ಇರಬೇಕು, ಇದೆಯ ಸುತ್ತಳತೆ ಮತ್ತು ನಿಶ್ವಾಸದಲ್ಲಿ 81 ಸೆಂ . ಮೀ , ಇರಬೇಕು ಮತ್ತು ಎದೆಯನ್ನು 
ಹಿಗ್ಗಿಸಿದಾಗ ಎದೆಯ ಸುತ್ತಳತೆ ಕನಿಷ್ಠ 86 ಸೆಂ. ಮೀ ಇರಬೇಕು. 

* ದೈಹಿಕ ನ್ಯೂನತೆಗಳಾದ ಚಪ್ಪಟೆ ಪಾದ, ತಾಳು ಮಂಡಿ, ಗಂಟುನರ ಇರಬಾರದು, ತೊದಲು ಮಾತನಾಡುವ, ಕಿವಿ ಕೇಳಿಸದೆ ಇರುವ, ದೃಷ್ಟಿ 
ಮಾಂದತೆ, ಚರ್ಮರೋಗ, ರಾತ್ರಿ ಕುರುಡು ಅಥವಾ ಬಣ್ಣ ಕುರುಡಿನಂತಹ ಯಾವುದೇ ಖಾಯಿಲೆಗಳಿಂದ ಪೀಡಿತರಾಗಿರಬಾರದು . 
ವಿದ್ಯಾರ್ಹತೆ: ಸಿಪಿಸಿ ಅಭ್ಯರ್ಥಿಯು ಪಿ . ಯು. ಸಿ. ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹಾಗೂ ಎಪಿಸಿ ಅಭ್ಯರ್ಥಿಯು ಎಸ್.ಎಸ್.ಎಲ್.ಸಿ. 
ವಿದ್ಯಾರ್ಹತೆಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ: ಅಂದರೆ 12.07.2016ಕ್ಕೆ ತೇರ್ಗಡೆ ಹೊಂದಿರಬೇಕು. 
ನೇರ ಸಂದರ್ಶನ: 

ದಿನಾಂಕ: 13.07 .2016 ರಂದು, ಬುಧವಾರ ಬೆಳಿಗ್ಗೆ 09.00 ಗಂಟೆಗೆ ಕೆಜಿಎಫ್ ಚಾಂಫೀಯನ್‌ರೀಫ್‌ನಲ್ಲಿನ ಡಿ. ಎ . ಆರ್. ಪೊಲೀಸ್ ಕವಾಯಿತು 
ಮೈದಾನದಲ್ಲಿ ದೈಹಿಕ ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆ / ವೈದ್ಯಕೀಯ ಪರೀಕ್ಷೆ ಹಾಗೂ ನೇರ ಸಂದರ್ಶನ ನಡೆಸಲಾಗುವುದು. 


ದಿನಾಂಕ : 17 - 06 - 2016 
ಸ್ಥಳ : ಕೆ.ಜಿ .ಎಫ್. 


P . R . 104 


SC- 25 


ಅಧ್ಯಕ್ಷರು ಹಾಗೂ ಪೊಲೀಸ್ ಅಧೀಕ್ಷಕರು, 
ಬ್ಯಾಕ್‌ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿ, 

ಕೋಲಾರ, ಚಿನ್ನದಗಣಿ ಪ್ರದೇಶ. 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


